ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 760 


ಮಾನ್ಯ ಸದಸ್ಯ ರ ಹೆಸರು" 
ಉತ್ತರಿಸುವವರು 


: ಶ್ರೀ. ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು 


ಸರ್ಕಾರ ಯಾವ ಮಗಳನ್ನು ಕೈಗೊಂಡಿದೆ: 


ಉತ್ತರಿಸಬೇಕಾದ ದಿನಾಂಕ : 05- - 2021. 
ಕ್ರಸಂ ಪ್ರಶ್ನೆ ತ್ತರ 
ರಾಜ್ಯದ 14 ಜಿಲ್ಲೆಗಳಲ್ಲಿ ದೇವಬಾಸಿ ಪದ್ಧತಿಯ ನಿಯಂತ್ರಣಕ್ಕೆ 
ರಾಜ್ಯದ ಉತ್ತರ ಕರ್ನಾಟಕದ ಭಾಗದಲ್ಲಿರುವ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ದೇವಾ 
ದೇವದಾಸಿ ಪದ್ಧತಿಯ ನಿಯಂತ್ರಣಕ್ಕೆ | ಪುನರ್ವಸತಿ ಯೋಜನೆಯ ಕಛೇರಿಗಳನ್ನು ತೆರೆಯಲಾಗಿರುತ್ತದೆ. 
ಈ) ಹಲವಾರು ಕಾರ್ಯಕ್ರಮಗಳನ್ನು ಜಿಲ್ಲೆಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ 
ರೂಪಿಸಲಾಗಿದ್ದರೂ ಸಹ ಈ ಪದ್ಧತಿ ನಿರ್ದೇಶಕರು ದೇವದಾಸಿ ಪದ್ಧತಿ ES ನಿಷೇಧ 
ಸಂಪೂರ್ಣವಾಗಿ ನಿಲ್ಲದಿರುವುದು ಸರ್ಕಾರದ ಅಧಿಕಾರಿಗಳಾಗಿ  ಹಾಗೂ' ಯೋಜನಾಧಿಕಾರಿಗಳು, ದೇವದಾಸಿ 
ಗಮನಕ್ಕೆ ಬಂದಿಬೆಯೇ: ಪುನರ್ವಸತಿ ಯೋಜನೆ ಇವರುಗಳಿಂದ ಪರಿಣಾಮಕಾರಿಯಾಗಿ 
ಕಾರ್ಯನಿರ್ವಹಿಸಲಾಗುತ್ತಿದೆ. ' 
ಕ್ರಸಂ ಜಿಲ್ಲೆಯ ಹೆಸರು ಪ್ರಕರಣಗಳ ಸಂಖ್ಯೆ 
02(ಕೊಪ್ಪಳ ಜಿಲ್ಲೆಯಲ್ಲಿ 2 
ಪ್ರಕರಣಗಳು ನಡೆದಿದ್ದು, 
ಸದರಿಯವರನ್ನು ರಕಣೆ 
ಇ. [3 
) ಫೊಷ್ನಳ ಮಾಡಲಾಗಿದೆ. ಪ್ರಕರಣ 
ಪನ್ನು ನ್ಯಾಯಾಲಯದಲ್ಲಿ 
ದಾಖಲಿಸಲಾಗಿದೆ. 
2 ಚಿತ್ರದುರ್ಗ 0 
| ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ಸ್ಯ 1 ನಮಷ t [) 
ಯ 
ಅವಧಿಯಲ್ಲಿ ಎಷ್ಟು ಬಾಲಕಿಯರು/ pl ಸ ಕ 
ಆ) `ಮಹಿಳೆಯರು ದೇವದಾಸಿ ಪದ್ಧತಿಗೆ 
ಒಳಗಾಗಿದ್ದಾರೆ: ' (ಜಿಲ್ಲಾವಾರು ಮಾಹಿತಿ 5 ಭಾರವಾಡ 0 
ನೀಡುವುದು) 6 ಯಾದಗಿರಿ 0 
7 ಕಲಬುರಗಿ 0 
$8 ಶಿವಮೊಗ್ಗೆ 0 
9 ದಾವಣಗೆರೆ 0 
10 ಬಾಗಲಕೋಟೆ [0] 
“11 p ಬಳ್ಳಾರಿ 0 
12 ಹಾವೇರಿ 0 
13 - ವಿಜಯೆಷುರ [0 
14 ಬೆಳಗಾವಿ 0 
ಇ) -| ದೇವದಾಸಿ ಪದ್ಧತಿಯನ್ನು ತಡೆಗಟ್ಟಲು | ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಈ ಕೆಳಕಂಡ 


ಕರ್ನಾಟಕ ರಾಜ್ಯ ಮಹಿಳಾ 


ಕಾರ್ಯಕ್ರಮಗಳನ್ನು. ್ಯ್ಯ 


ನಿಗಮದಿಂದ ನಡೆಸಲಾಗುತ್ತಿದೆ. 


* ಕರ್ನಾಟಕ ದೇವದಾಸಿಯರ (ಸಮರ್ಪಣಾ ನಿಷೇಧ 
ಕಾಯ್ದೆ) 1982 ಹಾಗೂ ತಿದ್ದುಪಡಿ ಅಧಿನಿಯಮ 2009ರ 


ಅಭಿವೃದ್ಧಿ 


ಪಕಾರ ಯಾವುದೇ ಹೆಣ್ಣು ಮಕ ್ಯಳಿಗೆ / ಮಹಿಳೆಯರನ್ನು 


) | 


ಮ 
\ 


ದೇವದಾಸಿಯನ್ನಾಗಿ ಸಮರ್ಪಣಾ ಮಾಡುವುದು 
ಅಪರಾಧವಾಗಿದೆ. ದೇವದಾಸಿ ಪದ್ಧತಿ ಆಚರಿಸುವ, 
ಅನುಮತಿ ನೀಡುವ, ಆಚರಣೆಯಲ್ಲಿ ಬಾಗವಹಿಸುವ, 
ಪ್ರೋತ್ಸಾಹಿಸುವ, ಕುಮ್ಮಕ್ಕು ನೀಡುವವರಿಗೆ 3 ವರ್ಷಗಳ 
ಜೈಲು ಶಿಕ್ಷೆ ಮತ್ತು ರೂ.2,000/-ಗಳ ದಂಡ. 
ಸಮರ್ಪಣೆಗೆ ಪ್ರಚೋದಿಸುವ ಪೋಷಕರು | ಪಾಲಕರು 
ಅಥವಾ ಅವರ ಸಂಬಂಧಿಕರಿಗೆ 5 ವರ್ಷಗಳ, ಕಾರಾಗೃಹ, 
ವಾಸ, ಕನಿಷ್ಟ 2 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ನಿನ 
ಗರಿಷ್ಟ ರೂ.5,000/- ಗಳ ಕನಿಷ್ಟ ರೂ.2,000/-ಗಳಿಗೆ 
ಕಡಿಮೆ. ಇಲ್ಲದಂತೆ ದಂಡ ವಿಧಿಸಲಾಗುವುದು. 

* ದೇವದಾಸಿ ನಿಷೇಧ ಕಾಯ್ದೆ ಬಗ್ಗೆ ಬೀದಿ ನಾಟಕ, 
ಜಾತ್ರಾಜಾಗೃತಿ ಶಿಬಿರಗಳು, ಗೋಡೆ ಬರಹ, ಕರಪತ್ರ 
ಹಂಚುವಿಕೆ ಮತ್ತು ರ್ಯಾಲಿಗಳನ್ನು ಹಮ್ಮಿಕೊಳ್ಳುವುದರ 
ಮೂಲಕ ವ್ಯಾಪಕ ಪ್ರಚಾರ ನೀಡಲಾಗುತ್ತಿದೆ. ಜಿಲ್ಲಾಡಳಿತ 
ಹಾಗೂ ಪೋಲಿಸ್‌ ಇಲಾಖೆ ಸಹಕಾರದೊಂದಿಗೆ ಜಾತ್ರೆ 
ಸಮಯದಲ್ಲಿ ಈ ಆಚರಣೆ ಮಾಡದಂತೆ ಜಾಗೃತಿ 
ಮೂಡಿಸಲಾಗುತ್ತಿದೆ. . 

* ಮಾಜಿ ದೇವದಾಸಿ ಮಹಿಳೆಯರನ್ನು ಆರ್ಥಿಕವಾಗಿ 
ಸಬಲೀಕರಣಗೊಳಿಸಲು ಕರ್ನಾಟಕ ರಾಜ್ಯ ಮಹಿಳಾ 
ಅಭಿವೃದ್ಧಿ ನಿಗಮದ ಮೂಲಕ ರೂ.50,000/- 
(ರೂ.25,000/-ಬಡ್ಡಿ "ರಹಿತ ಸಾಲ 'ಹಾಗೂ 
ರೂ.25,000/-ಗಳ '  ಸಹಾಯಧನ)ಗಳ ಅರ್ಥಿಕ 
ಸಹಾಯವನ್ನು ನೀಡಲಾಗುತ್ತಿದೆ. 

* 45ವರ್ಷ ಮೇಲ್ದಟ್ಟ ಮಾಜಿ ದೇವದಾಸಿಯರಿಗೆ ಮಾಸಿಕ 
ರೂ.1,500/-ಗಳ ಮಾಸಾಶನವನ್ನು ನೀಡಲಾಗುತ್ತಿದೆ. 

- *: ನಿವೇಶನ ಹೊಂದಿರುವ ವಸತಿ ರಹಿತ. ಮಾಜಿ ದೇವದಾಸಿ 
ಮಹಿಳೆಯರಿಗೆ ರಾಜೀವ್‌ : ಗಾಂಧಿ ಗ್ರಾಮೀಣ ವಸತಿ 
ನಿಗಮದ ಮುಖಾಂತರ : ವಸತಿ ನಿರ್ಮಾಣಕ್ಕೆ ಕಮ 
ವಹಿಸಲಾಗುತ್ತಿದೆ. 

. ಆರೋಗ್ಯ ತಪಾಸಣಾ ಶಿಬಿರಗಳು ಹಾಗೂ ಕಾನೂನು 

"ಅರಿವು ಶಿಜಿರಗಳನ್ನು ಆಯೋಜಿಸಲಾಗುತ್ತಿದೆ. 


ಈ) | ದೇವದಾಸಿ ಪದ್ಧತಿ ತಡೆಗಟ್ಟಲು ಸರ್ಕಾರೇತರ | ಸರ್ಕಾರೇತರ ಸಂಸ್ಥೆಗಳು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ 
ಸಂಸ್ಥೆಗಳು ಶ್ರಮಿಸುತ್ತಿದ್ದು. “ಸದರಿ ಪ್ರಯತ್ನಕ್ಕೆ ಅಭಿವೃದ್ಧಿ ನಿಗಮವು ಪರಸ್ಪರ ಸಹಯೋಗದೊಂದಿಗೆ ಜಿಲ್ಲಾ 


ಸರ್ಕಾರದ ಬೆಂಬಲವೇನು: ಮಟ್ಟದಲ್ಲಿ ಕೈಗೊಳ್ಳುವ ಜಾತ್ರಾಜಾಗೃತಿ, ಬೀದಿ ನಾಟಕ, ಕಾನೂನು 
:  |ಶಿಬಿರ ಮತ್ತು ಆರೋಗ್ಯ ಶಿಬಿರಗಳನ್ನು ಪರಿಣಾಮಕಾರಿಯಾಗಿ 
ನಡೆಸಲಾಗುತ್ತಿದೆ. 


ಉ) "ದೇವದಾಸಿ ಪದ್ಧತಿ ತಡೆಗಟ್ಟಲು ಮತ್ತು | ಕರ್ನಾಟಕ ದೇವದಾಸಿಯರ (ಸಮರ್ಪಣಾ ನಿಷೇಧ) ಅಧಿನಿಯಮ 
ದೇವದಾಸಿಯರ ಪುನರ್ವಸ: ತಿಗಾಗಿ ನೂತನ 1982 ಅನ್ನು ಜಾರಿಗೆ ತಂದಿರುತ್ತದೆ. 1982ನೇ ಅಧಿನಿಯಮಕ್ಕೆ 
ಕಾನೂನು ರಚನೆ ಮಾಡುವ ಬಗ್ಗೆ | ತಿದ್ದುಪಡಿಯನ್ನು ಕರ್ನಾಟಕ ದೇವದಾಸಿಯರ (ಸಮರ್ಪಣಾ 
ಸರ್ಕಾರದ ಪ್ರಯತ್ನವೇನು? ನಿಷೇಧ) (ತಿದ್ದುಪಡಿ) ವಿಧೇಯಕ 2009 ಅನ್ನು ಜಾರಿಗೆ 
ತರಲಾಗಿದೆ. 


ಸಂಖ್ಯೆ ಮಮಇ/ಗ3/ವಆನ 2021 


N 


WG ಅಕ್ಯಾಸಾ ಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ 
ಹಾಗೂ ಹರೆಯ SEMA kr ಸಚಿವರು. 


